ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಖಾಸಗಿ ಶಾಲಾ ಶಿಕ್ರಕರ ಬಗ್ಗೆ 


ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು) - 


856 (846) ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಖಾಸಗಿ ಶಾಲೆಗಳ ಸುಮಾರು ನಲವತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರು ತಮ್ಮ ಉದ್ಯೋಗ 
ಕಳೆದುಕೊಂಡು ಬೀದಿ ಪಾಲಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ ಇವರ 
ಜೀವನೋಪಾಯಕ್ಕೆ ಸರ್ಕಾರ ನೀಡಿದ ಪರಿಹಾರವೇನು; ಹಾಗೂ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಆ) ರಾಜ್ಯದ ಸಾವಿರಾರು ಖಾಸಗಿ ಶಾಲಾ ಶಿಕ್ಷಕರು ಈಗ ದಿನಗೂಲಿ ಕಾರ್ಮಿಕರಾಗಿ ಜೀವನ 
ನಡೆಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ಇವರಿಗೆ ಕಲ್ಪಿಸಲಾದ ಪರ್ಯಾಯ 
ವ್ಯವಸ್ಥೆ ಕಿಮು 5 


(ಇ) ಸರ್ಕಾರ ಡಿಜಿಟಿಲ್‌ ಇಂಡಿಯಾ ಮೂಲಕ ಶಿಕ್ಷಕರಿಗೆ ಕಂಪ್ಯೂಟರ್‌ ಸೇರಿದಂತೆ ಅಗತ್ಯ ತಾಂತಿಕ ಮೂಲ 
ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗದಿರುವಾಗ ಅವರಿಗೆ ಆನ್‌ಲೈನ್‌ ತರಗತಿಗಳನ್ನು ನಡೆಸಲು 
ಕೇಂದ್ರವು ಒತ್ತಾಯ ಹೇರುತ್ತಿರುವುದು ಸರಿಯೇ; 


(ಈ) ಬೆಂಗಳೂರಿನ 11 ಸಾವಿರ ಶಾಲಾ ಬಸ್‌ಗಳು ಸೇರಿದಂತೆ ರಾಜ್ಯದಿಂದ ಸುಮಾರು 15 ಸಾವಿರ ಶಾಲಾ 
ಬಸ್‌ಗಳು ನಿಂತಲ್ಲೇ ನಿಂತಿದ್ದು, ಬನಿರುದ್ಯೋಗಿಗಳಾಗಿರುಃ ಸಿ ಶಾಲಾ ಬಸ್‌ ಚಾಲಕರಿಗೆ ಯಾವ ಪರಿಹಾರ 
ನೀಡಲಾಗಿದೆ? 


